KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೪, ೨೦೦೬ (ಭಾದ್ರಪದ ೨೩, ಶಕವರ್ಷ ೧೯೨೮) | ಸಂಚಿಕೆ ೩೭ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 355 ಸಅಸೇ, 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಶ್ರೀ ಹೆಚ್‌. ಪರಶುರಾಮ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಜಲಸಂಪನೂಲ ಇಲಾಖೆ, (ೆ.ಬಿ.ಜೆ.ಎನ್‌.) ಕರ್ನಾಟಕ ಸರ್ಕಾರದ 
ಸಚಿವಾಲಯ ಇವರು ದಿನಾಂಕ:10.06.2006 ಮತ್ತು 11.06.2006ರಂದು ಎರಡು ದಿನಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸ್ಥಳ 
ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 (15) (ಎಫ್‌)ರ ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ 

ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1580 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


HIGH COURT OF KARNATAKA 
NOTIFICATION 
GOB(I) 16(230)/ 2005, Bangalore, Dated:23" August, 2006 

Sri V.V. Joshi, Prl. Civil Judge (Jr.Dn.) and JMFC., Gulbarga, is permitted to surrender 30 days of 
Earned leave from 01.09.2006 to 30.09.2006(bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 1576 N. SAVANDAIAH 
Assistant Registrar. 


HIGH COURT OF KARNATAKA 
NOTIFICATION 
GOB(I) 16(210)/ 2005, Bangalore, Dated:23" August, 2006 
Sri P.S. Chandrashekar, Addil.Civil Judge (Jr.Dn.) and JMFC., Challakere, is permitted to 
surrender 30 days of Earned leave from 01.08.2006 to 30.08.2006(bdi) for the block period of 2005-06. 


( ೫೪೫ ) 


೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 1577 N. SAVANDAIAH 
Assistant Registrar. 


HIGH COURT OF KARNATAKA 
NOTIFICATION 
GOBI(l) 14(148)/ 2005, Bangalore, Dated:23"“ August, 2006 

Sri S.C. Maradi, Presiding, Officer, Fast Track Court-l,Ill Gulbarga, is permitted to surrender 30 
days of Earned leave as on 01.09.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 1578 N. SAVANDAIAH 
Assistant Registrar. 


HIGH COURT OF KARNATAKA 
NOTIFICATION 
GOB(l) 16(209)/ 2005, Bangalore, Dated:23"” August, 2006 

Sri Dinesh Hegde, Civil Judge (Jr.Dn.) and JMFC., T. Narasipur, is permitted to surrender 30 days 
of Earned leave from 01.08.2006 to 30.08.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 1579 N. SAVANDAIAH 
Assistant Registrar. 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 65 ಎಸ್‌ಡಿಸಿ 06, ಬೆಂಗಳೂರು, ದಿನಾಂಕ:18ನೇ ಆಗಸ್ಟ್‌, 2006 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 150 ಆಸೇವ 06, ದಿನಾಂಕ:28.07.2006ರನ್ವಯ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ 
ಎಂ.ಕೆ.ಬಲದೇವಕೃಷ್ಣ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಇವರನ್ನು ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರು, ಡಾ: ಬಿ.ಆರ್‌.ಅಂಬೇಡ್ಕರ್‌ 
ಅಭಿವೃದ್ದಿ ನಿಗಮ, ಬೆಂಗಳೂರು ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಶ್ರೀ ಎಂ.ಕೆ. ಬಲದೇವಕೃಷ್ಣ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಖಾಲಿ ಇರುವ ಡಾ: ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ದಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಲಾಗಿದೆ. 

ಸಂಬಂಧಪಟ್ಟ ಅಧಿಕಾರಿಯು ಮರುಸ್ಥಳ ನಿಯುಕ್ತಿ ಮಾಡಿದ ಹುದ್ದೆಯಲ್ಲಿ ತಕ್ಷಣವೇ ಕಾರ್ಯ ವರದಿಯನ್ನು ಮಾಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಂ. ಚಿದಾನಂದಸ್ವಾಮಿ 

ಪಿ.ಆರ್‌.1581 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


ಸಮಾಜ ಕಲ್ಯಾಣ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 95 ಐಎಂಎಂ 2006, ಬೆಂಗಳೂರು, ದಿನಾಂಕ:19ನೇ ಆಗಸ್ಟ್‌, 2006 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 172 ಐಎಂಎಂ 2005, ದಿನಾಂಕ:19.11.2005 ರನ್ವಯ ಅಮಾನತ್ತಿನಲ್ಲಿರಿಸಲಾಗಿದ್ದ ಶ್ರೀ ಹೆಚ್‌. 
ಶ್ರೀನಿವಾಸ್‌, ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ-1, ಬೆಂಗಳೂರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿ, ಬೀದರ್‌ ವೃತ್ತ, ಬೀದರ್‌ ಇಲ್ಲಿ ಖಾಲಿ ಇರುವ ಸಹಾಯಕ ಔಷಧ 
ನಿಯಂತ್ರಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌.1582 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ೫೪೭ 





ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು: 40: ಪ್ರವಾನಿ: 2006(ಭಾಗ), ಬೆಂಗಳೂರು, ದಿನಾಂಕ:21ನೇ ಆಗಸ್ಟ್‌, 2006 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 113 ಎಸ್‌ಪಿಎಸ್‌ 2006, ದಿನಾಂಕ:20.06.2006ರಲ್ಲಿ ಶ್ರೀಮತಿ ಜೀಜಾ ಹರಿಸಿಂಗ್‌, 
ಐ.ಪಿ.ಎಸ್‌. ಇವರನ್ನು ಅರಣ್ಯ, ವಸತಿ ಮತ್ತು ವಿಹಾರಧಾಮ ಸಂಸ್ಥೆಯಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ನೇಮಿಸಲು ಸದರಿಯವರ 
ಸೇವೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ನೀಡಲಾಗಿದ್ದು, ಶ್ರೀಮತಿ ಜೀಜಾ ಹರಿಸಿಂಗ್‌ ರವರನ್ನು 
ದಿನಾಂಕ:23.06.2006 ಅಪರಾಹ್ನದಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅರಣ್ಯ ವಸತಿ ಮತ್ತು 
ವಿಹಾರಧಾಮ ಸಂಸ್ಥೆ » ಬೆಂಗಳೂರು ಇಲ್ಲಿಗೆ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಿ ಮರು ನೇಮಕಾತಿ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾರಾಯಣಪ್ಪ 
ಪಿ.ಆರ್‌.1583 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 170 ಆಸೇವ 2006, ಬೆಂಗಳೂರು, ದಿನಾಂಕ:22ನೇ ಆಗಸ್ಟ್‌, 2006 
ಕರ್ನಾಟಕ ಆಡಳಿತ ಸೇವೆಯ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ: 
ನೇಮಿಸಿದೆ. 








ಕ್ರ. ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿರುವ: ನೇಮಿಸಿರುವ ಹುದ್ದೆ 

ಸಂ. | ಶ್ರೀಯುತರು: 

1. ಸದಿಯಾ ಸುಲ್ತಾನ, ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ 
ಸಹಾಯಕ ಮೆಟ್ರೋಪಾಲಿಟನ್‌, ಕಮಿಷನರ್‌, | ಪಡೆದು ಉಪ ವಿಭಾಗಾಧಿಕಾರಿ, ಬಿಜಾಪುರ ಉಪವಿಭಾಗ, 
ಬಿ.ಎಂ.ಆರ್‌.ಡಿ.ಎ., ಬೆಂಗಳೂರು. ಬಿಜಾಪುರ -ಖಾಲಿ ಹುದ್ದೆಗೆ. 

pA ಡಿ.ಕೆ. ರವೀಂದ್ರನಾಥ್‌, ಉಪವಿಭಾಗಾಧಿಕಾರಿ, ಹಾವೇರಿ ಉಪವಿಭಾಗ, 


ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ | ಹಾವೇರಿ-ಖಾಲಿ ಹುದ್ದೆಗೆ. 
ಸರಬರಾಜು ಇಲಾಖೆ, ಆಯುಕ್ತರ ಕಛೇರಿ, 
ಬೆಂಗಳೂರು. 
3. ಎಸ್‌.ಪಿ. ಷಡಕ್ಷರಸ್ವಾಮಿ, ಉಪವಿಭಾಗಾಧಿಕಾರಿ, ಚಿಕ್ಕಬಳ್ಳಾಪುರ, ಉಪವಿಭಾಗ, 
ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಚಿಕ್ಕಬಳ್ಳಾಪುರ- ಖಾಲಿ ಹುದ್ದೆಗೆ. 
ಸರಬರಾಜು ಇಲಾಖೆ, (ದಕ್ಷಿಣ ವಲಯ), 




















ಬೆಂಗಳೂರು. 

4. | ಎನ್‌.ಸಿ. ಸೀತಮ್ಯ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ 
ಪರಿಷತ್‌ ಕಾರ್ಯದರ್ಶಿ, ಮೈಸೂರು ಮಹಾನಗರ | ಪಡೆದು ಉಪವಿಭಾಗಾಧಿಕಾರಿ, ಹಾಸನ ಉಪವಿಭಾಗ, ಹಾಸನ- 
ಪಾಲಿಕೆ, ಮೈಸೂರು. ಖಾಲಿ ಹುದ್ದೆಗೆ. 

೨ ಕೆ.ಎಸ್‌. ಮಂಜುನಾಥ್‌, ಉಪವಿಭಾಗಾಧಿಕಾರಿ, ಮಂಡ್ಯ ಉಪವಿಭಾಗ, ಮಂಡ್ಯ-ಖಾಲಿ 
ಆಡಳಿತಾಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, | ಹುದ್ದೆಗೆ. 
ಬೆಂಗಳೂರು. 

6. ಎ. ಚಂದ್ರಶೇಖರಪ್ಪ, ಸಹಾಯಕ ನಿರ್ದೇಶಕರು, | ಉಪವಿಭಾಗಾಧಿಕಾರಿ, ಹರಪನಹಳ್ಳಿ, ಉಪವಿಬಾಗ, 
ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು. ಹರಪನಹಳ್ಳಿ-ಖಾಲಿ ಹುದ್ದೆಗೆ. 

7. ಡಿ.ಎಂ. ಶಿವಕುಮಾರ್‌, ಮನೆ ಬಾಡಿಗೆ | ಉಪವಿಭಾಗಾಧಿಕಾರಿ, ಗದಗ ಉಪವಿಭಾಗ, ಗದಗ- ಖಾಲಿ 
ನಿಯಂತ್ರಣಾಧಿಕಾರಿ, (ದಕ್ಷಿಣ ವಲಯ), | ಹುದ್ದೆಗೆ. 
ಬೆಂಗಳೂರು. 

8. | ಜಿ.ಹೆಚ್‌. ಪುಟ್ಟಹಲಗಯ್ಯ, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಬಾಗಲಕೋಟೆ- 
ನೇಮಕಾತಿ ನಿರೀಕ್ಷಣೆಯಲ್ಲಿ. ಖಾಲಿ ಹುದ್ದೆಗೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1584 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 33 ಎಟಿಎಸ್‌ 2006, ಬೆಂಗಳೂರು, ದಿನಾಂಕ:22ನೇ ಆಗಸ್ಟ್‌, 2006 
ಶ್ರೀ ಎನ್‌.ಐ. ನಡಾಫ್‌, ತಹಶೀಲ್ದಾರ್‌, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಶ್ರೀ ಜಗತಿ ಶಿವಕುಮಾರ್‌, ತಹಶೀಲ್ದಾರ್‌, ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ, ಇವರ ಸ್ಥಾನಕ್ಕೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌.1585 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 314 ಆಸೇವ 2006, ಬೆಂಗಳೂರು, ದಿನಾಂಕ:23ನೇ ಆಗಸ್ಟ್‌, 2006 
ಶ್ರೀ ರಾಧಾಕೃಷ್ಣರಾವ್‌ ಮದನ್‌ಕರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪಕಾರ್ಯದರ್ಶಿ, ಬಯಲುಸೀಮೆ ಪ್ರದೇಶಾಭಿವೃದ್ಧಿ 
ಮಂಡಳಿ, ಚಿತ್ರದುರ್ಗ ಇವರು ದಿನಾಂಕ:18.07.2006 ರಿಂದ 07.08.2006 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ 
ಆದೇಶಿಸಿದೆ. 





| 18.07.2006 ರಿಂದ 20.07.2006ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8 (15) (ಎಫ್‌) 
ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ. 

Il | 21.07.2006 ರಿಂದ 30.07.2006ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76ರನ್ವಯ ಸೇರುವ 
ಕಾಲ. 

Ill | 31.07.2006 ರಿಂದ 07.08.2006ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 88ರನ್ವಯ ಸೇರುವ 
ಕಾಲ ಮೀರಿದ ಅವಧಿಯನ್ನು 106 (ಎ) ಪ್ರಕಾರ ಅನಧಿಕೃತ ಗೈರು 
ಹಾಜರಿ. 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1586 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 286 ಎಸ್‌ಜೆಡಿ 2006, ಬೆಂಗಳೂರು, ದಿನಾಂಕ:22ನೇ ಆಗಸ್ಟ್‌, 2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 165 ಆಸೇವ 2006 ದಿನಾಂಕ:02.08.2006ರಲ್ಲಿ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲಾಗಿರುವ ಶ್ರೀ ಅಹಮದ್‌ ಹಸನ್‌, ಹಿರಿಯ ಶ್ರೇಣಿ ರಿಜಿಸ್ಟಾರ್‌ (ಮೌಲ್ಯಮಾಪನ) 
ಮೈಸೂರು ವಿಶ್ವವಿದ್ಯಾನಿಲಯ, ಇವರನ್ನು ಕಾರ್ಯದರ್ಶಿ, ಬಾಲಭವನ ಸೊಸೈಟಿ, ಬೆಂಗಳೂರು ಹುದ್ದೆಗೆ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶಿವಕುಮಾರ್‌ 
ಪಿ.ಆರ್‌.1587 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 171 ಆಸೇವ 2006, ಬೆಂಗಳೂರು, ದಿನಾಂಕ:21ನೇ ಆಗಸ್ಟ್‌, 2006 
ಶ್ರೀ ಎನ್‌. ಪ್ರಭಾಕರಪ್ಪ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಹಾಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ 
ಪಂಚಾಯತ್‌ ಕೊಪ್ಪಳ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ಜಂಟಿ ಆಯುಕ್ತರು, ಅಬಕಾರಿ ಇಲಾಖೆ, ಬೆಂಗಳೂರು ಹುದ್ದೆಗೆ ಶ್ರೀ ವಿ.ಬಿ. ಪಾಟೀಲ್‌ ಇವರ ಸ್ಥಾನದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1588 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಸೆಪ್ಟೆಂಬರ್‌, ೧೪, ೨೦೦೬ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 172 ಆಸೇವ 2006, ಬೆಂಗಳೂರು, ದಿನಾಂಕ:21ನೇ ಆಗಸ್ಟ್‌, 2006 


ಕರ್ನಾಟಕ ಆಡಳಿತ ಸೇವೆಯ (ಹಿರಿಯ ಶ್ರೇಣಿ: ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 


ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ: ನೇಮಿಸಿದೆ. 





ಕ್ರ ಅಧಿಕಾರಿಯ ಹೆಸರು 


ಕ್ರ. 
ಸಂ. 


ಸ್ಥಳನಿಯುಕ್ತಿಗೊಳಿಸಿರುವ: ನೇಮಿಸಿರುವ ಹುದ್ದೆ 





1. ಬಿ.ಎಂ. ವಿಜಯಶಂಕರ್‌, 

ಹಿರಿಯ ಶ್ರೇಣಿ, ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ 
ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು. 


ಇವರ ಸೇವೆಯನ್ನು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಇಲಾಖೆಯಿಂದ ಹಿಂದಕ್ಕೆ ಪಡೆದು, ವಿಶೇಷ 
ಜಿಲ್ಲಾಧಿಕಾರಿ, ಕೆ.ಐ.ಎ.ಡಿ.ಬಿ., ಬೆಂಗಳೂರು ಹುದ್ದೆಗೆ ಶ್ರೀ ಶಂಕರ್‌ 
ಪಾಟೀಲ್‌, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ವಶಕ್ಕೆ ನೀಡಿದೆ. 





2. | ಎಸ್‌.ಎಲ್‌. ಮಂಜುನಾಥ್‌, 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ. 


ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು,  ಕೆ.ಎಸ್‌.ಆರ್‌.ಟಿ.ಸಿ., 
ಬೆಂಗಳೂರು ಹುದ್ದೆಗೆ- ಶ್ರೀ ಎಸ್‌.ಎನ್‌. ಗೌರಿಶಂಕರ್‌, ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಸಾರಿಗೆ ಇಲಾಖೆಯ 


ವಶಕ್ಕೆ ನೀಡಿದೆ. 





3. ಕೆ.ಎನ್‌. ಲಿಂಗಪ್ಪ, 
ಕಿರಿಯ ಶ್ರೇಣಿ, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ 
ಸಹಾಯಕರು, ಕೊಡಗು ಜಿಲ್ಲೆ, ಮಡಿಕೇರಿ. 


ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಮಂಡ್ಯ- 
ಶ್ರೀ ಜಿ.ಎಸ್‌. ಜಿದ್ದಿಮನಿ, ಇವರ ಸ್ಥಾನದಲ್ಲಿ. 





4. ಜಿ.ಎಸ್‌. ಜಿದ್ದಿಮನಿ, 
ಕಿರಿಯ ಶ್ರೇಣಿ, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ, 
ಸಹಾಯಕರು, ಮಂಡ್ಯ. 


ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಕೊಡಗು ಜಿಲ್ಲೆ, 
ಮಡಿಕೇರಿ- ಶ್ರೀ ಕೆ.ಎನ್‌. ಲಿಂಗಪ್ಪ ಇವರ ಸ್ಥಾನದಲ್ಲಿ. 





5. ಅಬ್ದುಲ್‌ ರಹೀಂ, 
ಕಿರಿಯ ಶ್ರೇಣಿ, ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ 











ವರ್ಗಾವಣೆ 
ಕಾರ್ಮಿಕ 


ಆದೇಶವನ್ನು ಮಾರ್ಪಡಿಸಿ, 
ರಾಜ್ಯ ವಿಮಾ ಯೋಜನೆ 


ಆಡಳಿತಾಧಿಕಾರಿ, 
ನಿರ್ದೇಶನಾಲಯ, 





(ಪೂರ್ವ), ಬೆಂಗಳೂರು ಹುದ್ದೆಗೆ ವರ್ಗಾವಣೆ | (ವೈದ್ಯಕೀಯ), ಬೆಂಗಳೂರು- ಖಾಲಿ ಹುದ್ದೆಗೆ. 
ಆದೇಶದಲ್ಲಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1589 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-)). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 91 ಆಸೇವ 2006, ಬೆಂಗಳೂರು, ದಿನಾಂಕ:22ನೇ ಆಗಸ್ಟ್‌, 2006 





ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 3 ಆಸೇಜೆ 2000, ದಿನಾಂಕ:04.03.2006ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಕಿರಿಯ ಶ್ರೇಣಿ 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ ಪ್ರಕಾರ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳಿಗೆ 
ರೂ.10620-14960ರ ವೇತನ ಶ್ರೇಣಿಯ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 
ಕ್ರ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿರುವ ಹುದ್ದೆ 


ಕ್ರ. 
ಸಂ. 
1. ಶ್ರೀ ಹೆಚ್‌. ರಾಮಾಂಜನೇಯ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ರಾಜ್ಯ 
ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು. 
2 | ಶ್ರೀ ರುದ್ರಪ್ಪ... 
ಉಪವಿಭಾಗಾಧಿಕಾರಿ, ರಾಮನಗರ ಉಪವಿಭಾಗ, 
ರಾಮನಗರ. 

ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

1. ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದದ ಜೇಷ್ಠತಾ 
ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 

2. ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಯ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-)). 








ಕೂಡಲೇ ಜಾರಿಗೆ ಬರುವಂತೆ ಪ್ರಸಕ್ತ ಹುದ್ದೆಯನ್ನು ಉನ್ನತೀಕರಿಸಿ 
ಅದೇ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





01.09.2006 ರಿಂದ ಜಾರಿಗೆ ಬರುವಂತೆ ಪ್ರಸಕ್ತ ಹುದ್ದೆಯನ್ನು 
ಹಿರಿಯ ಉಪವಿಭಾಗಾಧಿಕಾರಿ ಎಂದು ಉವನ್ನತೀಕರಿಸಿ ಅದೇ 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

















ಪಟ್ಟಿ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ ಆಗುವ ಅಂತಿಮ 


ಗ 


ಪಿ.ಆರ್‌.1590 


೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 391 ಸಅಸೇ 2006, ಬೆಂಗಳೂರು, ದಿನಾಂಕ:23ನೇ ಆಗಸ್ಟ್‌, 2006 
ಶ್ರೀ ಸಿ.ಎಸ್‌. ಹುಲ್ಲಳ್ಳಿ, ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಇವರನ್ನು ಉಪ ನಿರ್ದೇಶಕರು, ಸಂಪೂರ್ಣ 
ಯೋಜನಾ ವಿಭಾಗ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಹುದ್ದೆಗೆ ನೇಮಿಸುವ ಸಲವಾಗಿ ಅವರ ಸೇವೆಯನ್ನು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ, ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದರಿ ಖಾಲಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1591 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 148 ಸಅಸೇ 2006, ಬೆಂಗಳೂರು, ದಿನಾಂಕ:23ನೇ ಆಗಸ್ಟ್‌, 2006 
ಶ್ರೀಮತಿ ಬಿ.ಆರ್‌. ಮಮತಾ, ಉಪ ನಿರ್ದೇಶಕರು, ವಾರ್ತಾ ಇಲಾಖೆ ಇವರನ್ನು ಮುಖ್ಯ ಮಂತ್ರಿಯವರ ಹಿರಿಯ ವಾರ್ತಾಧಿಕಾರಿಯಾಗಿ 
ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ, ದಿನಾಂಕ:05.06.2006 ರಿಂದ 
ಜಾರಿಗೆ ಬರುವಂತೆ ಹಾಗೂ ಮುಖ್ಯ ಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಶ್ರೀಮತಿ ಬಿ.ಆರ್‌. ಮಮತಾ ಅವರ ಸೇವೆಯನ್ನು ಮುಖ್ಯ 
ಮಂತ್ರಿಯವರ ಸಚಿವಾಲಯದಲ್ಲಿ ಅವಶ್ಯವಿರುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 148 ಸಅಸೇ 2006, ದಿನಾಂಕ:23.08.2006ರಲ್ಲಿ ಮುಖ್ಯ ಮಂತ್ರಿಯವರ ಸಚಿವಾಲಯದಲ್ಲಿ ಸೃಜಿಸಲಾದ 
ರೂ.9580-14200ರ ವೇತನ ಶ್ರೇಣಿಯ ಗ್ರೂಫ್‌-ಎ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1592 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 55 ಸೇಲೋಸೇ 2006, ಬೆಂಗಳೂರು, ದಿನಾಂಕ:23ನೇ ಆಗಸ್ಟ್‌, 2006 
ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ: ಹೆಚ್‌.ಎನ್‌. ಕೃಷ್ಣ ಇವರ ಪದಾವಧಿಯು ಸಂವಿಧಾನದ 


ಅನುಚ್ಛೇದ 316() ರನ್ವಯ ದಿನಾಂಕ:14.01.2007ರ ಅಪರಾಹ್ನ ಮುಗಿಯಲಿದೆ. 
ವಿವರಗಳು ಕೆಳಕಂಡಂತಿವೆ: 





























ಕ್ರ. ಹೆಸರು ಜನ್ಮ ದಿನಾಂಕ | ಅಧಿಕಾರ ವಹಿಸಿಕೊಂಡ ದಿನಾಂಕ ನಿವೃತ್ತಲಾಗಲಿರುವ 
ಸಂ. ದಿನಾಂಕ 
1. ಡಾ: ಹೆಚ್‌.ಎನ್‌. ಕೃಷ್ಣ 05.05.1947 15.01.2001 (ಪೂರ್ವಾಹ್ನ) 14.01.2007 (ಅಪರಾಹ್ನ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ದೇವರಾಜು 
ಪಿ.ಆರ್‌.1593 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-1). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 331 ಸಅಸೇ 2006, ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2006 
ಶ್ರೀ ಡಿ. ರಾಮಾನಾಯಕ್‌, ಉಪ ನಿರ್ದೇಶಕರು, ವಾರ್ತಾ ಇಲಾಖೆ ಹಾಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿ, ಬೆಂಗಳೂರು ಮೆಟ್ರೋ ರೈಲು 
ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಮಾನ್ಯ ಪಶುಸಂಗೋಪನಾ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲವಾಗಿ ಅವರ 
ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ, ಸದರಿ ಅಧಿಕಾರಿಯವರನ್ನು ದಿನಾಂಕ:06.07.2006 ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಸದರಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1594 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ೫೫೧ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 268 ಡಿಪಿಐ 2005, ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2006 
ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಜೂನಿಯರ್‌ ಪ್ರೋಗ್ರಾಮರ್‌ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಹೆಚ್‌. ವೆಂಕಟೇಶ 
ಮೂರ್ತಿ, ಇವರಿಗೆ ವೇತನ ಶ್ರೇಣಿ ರೂ.7400-13120 ರ “ಸೀನಿಯರ್‌ ಪ್ರೋಗ್ರಾಮರ್‌'' ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಸೀನಿಯರ್‌ ಪ್ರೋಗ್ರಾಮರ್‌ ಹುದ್ದೆಗೆ 
ನೇಮಕ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸ್ವರ್ಣಲತಾ ಎಂ. ಭಂಡಾರೆ 

ಪಿ.ಆರ್‌.1596 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ (ಸೇವೆಗಳು-1,2). 


HIGH COURT OF KARNATAKA 
NOTIFICATION 
GOB.ll. 253/ 2005, Bangalore, Dated:24th August, 2006 

The Addl. Civil Judge (Jr.Dn.) & JMFC, Virajpet, is directed to itinerate to Ponnampet, for 2 days 
in a week i.e. on every working Friday and Saturday, to dispose off the cases relating to the hoblies of 

Ponnampet, Hudikeri, Balele and Srimangala, with immediate effect, until further orders. 
By Order of the High Court, 

PR-1597 A.S. PACHHAPURE 
Registrar General. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 43 ಸೇಇಮು 2006, ಬೆಂಗಳೂರು, ದಿನಾಂಕ:25ನೇ ಆಗಸ್ಟ್‌, 2006 
ಭಾಗ-1 


ಶ್ರೀ ಪಿ. ಈಶ್ವರಭಟ್‌, ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಪರ ಆಯುಕ್ತರ ಕಛೇರಿ, ಗುಲ್ಬರ್ಗಾ ಇವರನ್ನು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿರ್ದೇಶಕರು, ಸರ್ವಶಿಕ್ಷಣ ಅಭಿಯಾನ, ಬೆಂಗಳೂರು ಖಾಲಿ 
ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಭಾಗ-2 

ಶ್ರೀ ಮೀರ್‌ ಉಬೇದುಲ್ಲಾ, ಜಂಟಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.12800-16720ರ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹುದ್ದೆಗೆ ಬಡ್ತಿ ನೀಡಿ, ನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಪರ ಆಯುಕ್ತರ ಕಛೇರಿ, ಗುಲ್ಬರ್ಗಾ ಶ್ರೀ ಪಿ. ಈಶ್ವರಭಟ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1598 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 392 ಸಅಸೇ 2006, ಬೆಂಗಳೂರು, ದಿನಾಂಕ:26ನೇ ಆಗಸ್ಟ್‌, 2006 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಡಿ.ಬಿ. ಗಣಾಚಾರಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) ಇವರನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯದ ತರಬೇತಿ ಸಂಸ್ಥೆಯಲ್ಲಿ ಖಾಲಿ ಇರುವ ಉಪ 
ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನಿಯೋಜನೆಯ ಮೇರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1599 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 





ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 384 ಸಅಸೇ 2006, ಬೆಂಗಳೂರು, ದಿನಾಂಕ:26ನೇ ಆಗಸ್ಟ್‌, 2006 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಹಾಗೂ ನೇಮಕಾತಿ ನಿರೀಕ್ಷಣೆಯಲ್ಲಿರುವ, ಶ್ರೀಮತಿ ಸಿ.ಎಸ್‌. ಶಾಂತಕುಮಾರಿ, ಆಪ್ತ 
ಕಾರ್ಯದರ್ಶಿ ಗ್ರೇಡ್‌-2 ಇವರನ್ನು ಸಹಕಾರ ಇಲಾಖೆ (ಕಾರ್ಯದರ್ಶಿಯವರ ಆಪ್ತ ಶಾಖೆ) ಯಲ್ಲಿ ಖಾಲಿ ಇರುವ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 

ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1600 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 142 ಸೆಪೋಸೆ 2006, ಬೆಂಗಳೂರು, ದಿನಾಂಕ:26ನೇ ಆಗಸ್ಟ್‌, 2006 
ಶ್ರೀ ಬಿ.ಎಸ್‌. ಸಿಯಾಲ್‌, ಐ.ಪಿ.ಎಸ್‌. ಆರಕ್ಷಕ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಕರ್ನಾಟಕ ಬೆಂಗಳೂರು 
ಇವರಿಗೆ ದಿನಾಂಕ:23.06.2006 ರಿಂದ 01.07.2006 ರವರೆಗೆ (ಉದಿಸೇ) ಒಟ್ಟು 09 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಹಾಗೂ ರಜೆಯ ಕೊನೆಯಲ್ಲಿ ದಿನಾಂಕ:02.07.2006 ರಂದು ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌.1601 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 363 ಸಅಸೇ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಕೆ.ಎಸ್‌. ವೇಣುಗೋಪಾಲ್‌, ಅಧೀನ ಕಾರ್ಯದರ್ಶಿ, ಇವರಿಗೆ ಉಪ 
ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿರುವ ಆದೇಶವನ್ನು ಮಾರ್ಪಡಿಸಿ ಇವರನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 
ಶ್ರೀಮತಿ ಕೆ.ಎಸ್‌. ಶೈಲಮ್ಮ ಉಪ ಕಾರ್ಯದರ್ಶಿ ಇವರ ನಿವೃತ್ತಿಯಿಂದ ತೆರವಾಗಿರುವ ಸದರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1602 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 295 SAS 2005, Bangalore, Dated: 28" August, 2006 
Smt. Neerja Rajkumar, IAS (KN-72) on return from Central Deputation is promoted to officiate in 
the Above Super Time Scale of IAS carrying pay of Rs.26,000/-(fixed) with effect from the after noon of 
31.08.2006 and posted until further order as Additional Chief Secretary & Principal Secretary to 
Government, Planning & Statistics Department, Bangalore vice Sri Gautam Basu, IAS retiring from 
service on superannuation on 31.08.2006. 
By Order and in the name of the Governor of Karnataka, 
K. SUDHAKARA SHETTY 
PR-1603 Under Secretary to Government, 
Department of Personnel and Administrative Reforms (Services-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 274 ಸಅರ 2006, ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2006 
ಶ್ರೀ ಎಂ.ಎಸ್‌. ಶ್ರೀನಿವಾಸಬಾಬು, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಚಿವ ಸಂಪುಟ ಶಾಖೆ (ಸಚಿವ ಸಂಪುಟ) ಇವರಿಗೆ 
ದಿನಾಂಕ:21.08.2006 ರಿಂದ 23.09.2006 (ಉ.ದಿ.ಸೇ.) ರವರೆಗೆ 34 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು 
ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಮೇಲಿನ ರಜೆ ಅವಧಿಯಲ್ಲಿ ಶ್ರೀ ಗುರುಮೂರ್ತಿ ಎಸ್‌. ಹೆಗಡೆ, ವಿಶೇಷ ಕರ್ತವ್ಯಾಧಿಕಾರಿ ಇವರನ್ನು ಸಚಿವ ಸಂಪುಟ ಶಾಖೆಯ 
ಸಹಕಾರ್ಯದರ್ಶಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1604 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ೫೫೩ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 144 ಸಅರ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಶ್ರೀಮತಿ ವಿನುತಾ ರಾಣಿ ಬಿ. ಉಪ ನಿರ್ದೇಶಕರು, ಪಿಎಂಐ ವಿಭಾಗ, ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಇವರಿಗೆ 
ದಿನಾಂಕ:18.04.2006 ರಿಂದ 02.05.2006 ರವರೆಗೆ 15 ದಿನಗಳ ಪರಿವರ್ತಿತ ರಜೆ ಹಾಗೂ ದಿನಾಂಕ:03.05.2006 ರಿಂದ 13.06.2006 ರವರೆಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 135 (20) ಉಪ ನಿಯಮ (1ರ ಅನುಸಾರ ಗರ್ಭಪಾತವಾಗಿರುವುದಕ್ಕೆ 42 ದಿನಗಳ 
ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1605 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


HIGH COURT OF KARNATAKA 
NOTIFICATION 
GOB (1) 28/ 2001, Bangalore, Dated:29th August, 2006 

In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri K.M. Hadimani, Civil Judge (Sr.Dn.) 
compulsorily retired from service on the afternoon of 24.05.2006, subject to a maximum of 240 days. 115 

certified that no Departmental Enquiry was pending against the said Officer, as on that date. 
By Order of the High Court, 

PR-1606 A.S. PACHHAPURE 
Registrar General. 


HIGH COURT OF KARNATAKA 
NOTIFICATION 
GOB (1) 28/ 2001, Bangalore, Dated:29th August, 2006 

In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri Danappanavar Sudhakar, Civil Judge 
(Sr.Dn.) compulsorily retired from service on the afternoon of 27.05.2006, subject to a maximum of 240 

days. 115 certified that no Departmental Enquiry was pending against the said Officer, as on that date. 
By Order of the High Court, 

PR-1607 A.S. PACHHAPURE 

Registrar General. 


HIGH COURT OF KARNATAKA 
NOTIFICATION 
GOB (1) 28/ 2001, Bangalore, Dated:29th August, 2006 

In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri M.T. Ananda Shetty, Civil Judge (Sr.Dn.) 
compulsorily retired from service on the afternoon of 25.05.2006, subject to a maximum of 240 days. 115 

certified that no Departmental Enquiry was pending against the said Officer, as on that date. 
By Order of the High Court, 

PR-1608 A.S. PACHHAPURE 
Registrar General. 


HIGH COURT OF KARNATAKA 
NOTIFICATION 
GOB (1) 28/ 2001, Bangalore, Dated:29th August, 2006 

In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri S.G. Kashimath, Civil Judge (Sr.Dn.) 
compulsorily retired from service on the afternoon of 27.05.2006, subject to a maximum of 240 days. 119 

certified that no Departmental Enquiry was pending against the said Officer, as on that date. 
By Order of the High Court, 

PR-1609 A.S. PACHHAPURE 
Registrar General. 


೫೫:೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
GOB (1) 28/ 2001, Bangalore, Dated:29th August, 2006 

In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri M.M. Sooranagi, Civil Judge (Sr.Dn.) 
compulsorily retired from service on the afternoon of 25.05.2006, subject to a maximum of 240 days. 115 

certified that no Departmental Enquiry was pending against the said Officer, as on that date. 
By Order of the High Court, 

PR-1610 A.S. PACHHAPURE 
Registrar General. 
ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಪಿಡಿ 77 ಎಸ್‌ಎಸ್‌ಎಂ 2006, ಬೆಂಗಳೂರು, ದಿನಾಂಕ:14ನೇ ಆಗಸ್ಟ್‌, 2006 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ, ಪ್ರಸ್ತುತ ಬಿಜಾಪುರ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಯಾಗಿ ಕಾರ್ಯ 
ನಿರ್ವಹಿಸುತ್ತಿರುವ ಶ್ರೀ ಎಸ್‌. ರಾಮಕೃಷ್ಣಪ್ಪ, ಉಪ ನಿರ್ದೇಶಕರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಜಿಲ್ಲಾ ಪಂಚಾಯತ್‌, ತುಮಕೂರು ಇಲ್ಲಿ ಖಾಲಿ ಇರುವ ಯೋಜನಾ ಅಂದಾಜು ಮತ್ತು ಮೌಲ್ಯಮಾವನಾಧಿಕಾರಿ ಹುದ್ದೆಗೆ ನೇಮಿಸುವ ಸಲುವಾಗಿ 

ಸದರಿಯವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ವಿಶಾಲಾಕ್ಟಮ್ಮ 
ಪಿ.ಆರ್‌.1611 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಪಿಡಿ 105 ಎಸ್‌ಎಸ್‌ಎಂ 2006, ಬೆಂಗಳೂರು, ದಿನಾಂಕ:14ನೇ ಆಗಸ್ಟ್‌, 2006 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ, ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ಅವರ ಹೆಸರಿನ ಎದುರಿಗೆ ನಮೂದಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 








ಕ್ರ. ಅಧಿಕಾರಿಯ ಹೆಸರು/ ಹುದ್ದೆ, ಕರ್ತವ್ಯ ವರ್ಗಾಯಿಸಿರುವ ಹುದ್ದೆ:ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
1. | ಶ್ರೀ ಎ.ವಿ. ರಾಜಗೋಪಾಲರಾವ್‌, ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಹಿಂದಕ್ಕೆ 


ಉಪ ನಿರ್ದೇಶಕರು, ಯೋಜನೆ, ಸಂಯೋಜನೆ | ಪಡೆದು ಉಸ್ತುವಾರಿ ಹಾಗೂ ಮೌಲ್ಯಮಾಪನಾಧಿಕಾರಿ (ಉಪ ನಿರ್ದೇಶಕರು), 
ಮತ್ತು ಮಾಹಿತಿ ವಿಭಾಗ, ಯೋಜನಾ | ಕರ್ನಾಟಕ ರಾಜ್ಯ ಏಡ್ಸ್‌ ಪ್ರಿವೆನ್ಸ್‌ನ ಸೊಸೈಟಿ, ಬೆಂಗಳೂರು ಇಲ್ಲಿಗೆ ನೇಮಿಸಿದೆ. 
ಸಚಿವಾಲಯ, ಬೆಂಗಳೂರು. (ಶ್ರೀ ವಿಜಯೇಂದ್ರಬಾಬು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
2. | ಶ್ರೀ ಎಂ. ವಿಜಯೇಂದ್ರಬಾಬು, ಉಪ ನಿರ್ದೇಶಕರು, ಯೋಜನೆ, ಸಂಯೋಜನೆ ಮತ್ತು ಮಾಹಿತಿ ವಿಭಾಗ, 
ಉಸ್ತುವಾರಿ ಹಾಗೂ ಮೌಲ್ಯಮಾಪನಾಧಿಕಾರಿ | ಯೋಜನಾ ಸಚಿವಾಲಯ ಇಲ್ಲಿಗೆ ನೇಮಿಸಲು ಸದರಿಯವರ ಸೇವೆಯನ್ನು ಸಿಬ್ಬಂದಿ 
(ಉಪ ನಿರ್ದೇಶಕರು), ಕರ್ನಾಟಕ ರಾಜ್ಯ ಏಡ್ಸ್‌ | ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. (ಶ್ರೀ ಎ.ವಿ. 
ಪ್ರವೆನ್ಸ್‌ನ ಸೊಸೈಟಿ, ಬೆಂಗಳೂರು. ರಾಜಗೋಪಾಲರಾವ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌. ವಿಶಾಲಾಕ್ಟಮ್ಮ 

ಪಿ.ಆರ್‌.1612 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 




















ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 76 ಎಫ್‌ಪಿಪಿ 2006, ಬೆಂಗಳೂರು, ದಿನಾಂಕ:19ನೇ ಆಗಸ್ಟ್‌, 2006 

ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ವಿ. 
ಲೋಕೇಶ್‌ ಅವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ ಅಧಿಸೂಚನೆ ಸಂಖ್ಯೆ: ಗ್ರಾಅಪ 107 ಪಬವ: 2006, 
ದಿನಾಂಕ:16.05.2006ರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಇವರ ಸೇವೆಯನ್ನು ಹಿಂತಿರುಗಿಸಲಾಗಿತ್ತು. ಸದರಿ ಇಲಾಖೆಯಿಂದ ಇವರ 
ಸೇವೆಯನ್ನು ನಿಯೋಜನೆ ಮೇಲೆ ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ನೀಡಲು ಸಹಮತಿ ನೀಡಲಾಗಿದೆ. 

ಶ್ರೀ ಬಿ. ಅನಂತ, ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ, ಬೆಂಗಳೂರು ದಕ್ಷಿಣ 
ಇವರ ವರ್ಗಾವಣೆಯಿಂದ ತೆರವಾಗಿರುವ ಸ್ಥಾನದಲ್ಲಿ ಶ್ರೀ ವಿ. ಲೋಕೇಶ್‌, ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ 


ಭಾಗ - ೨ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ೫೫೫ 





ನಿಯಮಿತದಲ್ಲಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯವಸ್ಥಾಪಕರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎನ್‌. ಶಾಂತಕುಮಾರಿ 
ಪಿ.ಆರ್‌.1613 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 259 ಸಅರ 2006, ಬೆಂಗಳೂರು, ದಿನಾಂಕ:23ನೇ ಆಗಸ್ಟ್‌, 2006 
ಶ್ರೀ ಕೆ. ಗುರುರಾಜರಾವ್‌, ಉಪ ನಿರ್ದೇಶಕರು, ಪಿ.ಎಫ್‌.ಆರ್‌. ವಿಭಾಗ, ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಇವರಿಗೆ 2005-06ನೇ 
ಬ್ಲಾಕ್‌ ಅವಧಿಯಲ್ಲಿ ದಿನಾಂಕ:01.09.2006 ರಲ್ಲಿದ್ದಂತೆ 30 ದಿನಗಳ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ ನಗದೀಕರಿಸಲು ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 


ಪಿ.ಆರ್‌.1614 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-)). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 147 ಆಸೇವ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಶ್ರೀ ಜಿತೇಂದ್ರನಾಥನ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಪ್ರಾಜೆಕ್ಟ್‌ ಮ್ಯಾನೇಜರ್‌, ಸಿ-ಡಾಕ್‌ ಸೆಂಟರ್‌, ಬೆಂಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಚೀಫ್‌ ಆಫ್‌ 
ಕಾರ್ಪೊರೇಟ್‌ ಕಮ್ಯುನಿಕೇಷನ್ಸ್‌, ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ, ಬೆಂಗಳೂರು -ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1615 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 285 ಸಅಸೇ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಶ್ರೀ ಕೆ.ಎ. ರಾಜಗೋಪಾಲ್‌, ಉಪ ನಿರ್ದೇಶಕರು (ಮಾರುಕಟ್ಟೆ) ಕರ್ನಾಟಕ ಹಾಲು ಮಹಾಮಂಡಳಿ, ಬೆಂಗಳೂರು ಇವರನ್ನು 
ಲೋಕೋಪಯೋಗಿ ಮತ್ತು ಇಂಧನ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ ದಿನಾಂಕ:21.06.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಸಚಿವರ ಪದಾವಧಿಯವರೆಗೆ ಅಥವಾ ಶ್ರೀ 
ಕೆ.ಎ. ರಾಜಗೋಪಾಲ್‌ ರವರ ಸೇವೆಯು ಆಪ್ತ ಶಾಖೆಯಲ್ಲಿ ಅವಶ್ಯವಿರುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 285 ಸಅಸೇ 2006 (1), ದಿನಾಂಕ:29.07.2006ರಲ್ಲಿ ಲೋಕೋಪಯೋಗಿ ಮತ್ತು 
ಇಂಧನ ಸಚಿವರ ಆಪ್ತ ಶಾಖೆಯಲ್ಲಿ ಸೃಜಿಸಲಾದ ಗ್ರೂಪ್‌ "ಎ' ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1616 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 361 ಸಅಸೇ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಭಾ.ಭೀ. ಪತ್ತಾರ, ಜಂಟಿ ಪ್ರಾರೂಪಕಾರರು ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಇವರು ತಮ್ಮ ಹುದ್ದೆಯ ಒಂದು ವರ್ಷದ ಸ್ಥಾನಪನ್ನ ಅವಧಿಯನ್ನು 
ದಿನಾಂಕ:05.08.2006ರಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 19 (3) (ಸಿ)ರ ಅನ್ವಯ ಈ 

ಮೂಲಕ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1617 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 276 ಸಅರ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ:08.04.2005ರ ಪ್ರಕಾರ ಈ ಕೆಳಕಂಡ ಕರ್ನಾಟಕ ಸರ್ಕಾರ 
ಸಚಿವಾಲಯ ಅಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ದಿನಾಂಕದಿಂದ ಒಪ್ಪಿಸಿಕೊಂಡು 
ಅದರ ಬದಲಾಗಿ 2005-2006ರ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 




















ಕ್ರಮ | ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ ನಗದೀಕರಣಕ್ಕಾಗಿ ಗಳಿಕೆ ರಜೆ | ಖಾತೆಯಲ್ಲಿ ಬಾಕಿ ಇರುವ 

ಸಂಖ್ಯೆ | ಶ್ರೀ: ಶ್ರೀಮತಿ ಒಪ್ಪಿಸಿದ ದಿನಾಂಕ ಗಳಿಕೆ ರಜೆ 

1. ಎ.ಎಂ. ಚಿದಾನಂದಸ್ವಾಮಿ, ಅ.ಕಾ. 01.09.2006 225 ದಿನಗಳು 
ಸಮಾಜ ಕಲ್ಯಾಣ ಇಲಾಖೆ. 

2. ಎಲ್‌.ಎಸ್‌. ವಾಸನ್‌, ಅ.ಕಾ. 01.09.2006 212 ದಿನಗಳು 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

3. ಎ.ಎನ್‌. ಶಾಂತಕುಮಾರಿ, ಅ.ಕಾ. 01.09.2006 75 ದಿನಗಳು 
ಆ.ನಾ.ಸ. ಮತ್ತು ಗ್ರಾ.ವ್ಮಾ. ಇಲಾಖೆ. 

4. ಎಂ.ಎಸ್‌. ಶಿವರಾಮ್‌, ಅ.ಕಾ. 01.09.2006 225 ದಿನಗಳು 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು 
ಪ್ರವಾಸೋದ್ಯಮ ಇಲಾಖೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1618 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 399 ಸಅಸೇ 2006, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2006 
ಶ್ರೀ ಪಾಲನೇತ್ರ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಜಲಸಂಪನ್ಮೂಲ ಇಲಾಖೆ, ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ (ತಾಂತ್ರಿಕ-1) ಕರ್ನಾಟಕ ಸರ್ಕಾರದ ಸಚಿವಾಲಯ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದರಿ ಖಾಲಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1619 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 398 SAS 2006, Bangalore, Dated: 28" August, 2006 
In partial modification of Government Notification No. DPAR 735 SAS 2005, Dated:31.05.2005 Sri 
M.G. Halappanavar, IAS (KN-83), Secretary to Government, Agriculture & Horticulture Department (Food 
Processing & Harvest Technology), Bangalore, is permitted to retire from the service under rule 16(2) of 
the All India Services (DCRB) Rules 1958 with effect from 31.08.2006. The notice period stipulated under 
the rule is waived in terms of the proviso to rule 16(2) of AIS (DCRB) Rules 1958 as amended by 
Government of India. 
By Order and in the name of the Governor of Karnataka, 
K. SUDHAKARA SHETTY 
PR-1620 Under Secretary to Government, 
Department of Personnel and Administrative Reforms (Services-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 125 ಆಸೇವ 2006, ಬೆಂಗಳೂರು, ದಿನಾಂಕ:29ನೇ ಆಗಸ್ಟ್‌, 2006 
ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎ.ಬಿ. ಇಬ್ರಾಹಿಂ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಿಜಿಸ್ಟಾರ್‌ (ಮೌಲ್ಯಮಾಪನ), ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು- ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1621 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ೫೫೭ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 277 ಆಸೇವ 2006, ಬೆಂಗಳೂರು, ದಿನಾಂಕ:29ನೇ ಆಗಸ್ಟ್‌, 2006 
ಶ್ರೀ ಎನ್‌.ಹೆಚ್‌. ಸೂಳೇಭಾವಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಹಾವೇರಿ 
ಜಿಲ್ಲೆ, ಹಾವೇರಿ ಇವರು ದಿನಾಂಕ:01.07.2006 ರಿಂದ 17.08.2006ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
| 01.07.2006 ರಿಂದ 10.07.2006ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76ರ ಪ್ರಕಾರ 
ಸೇರುವ ಕಾಲ. 
|| 11.07.2006 ರಿಂದ 17.08.2006ರವರೆಗೆ ವರ್ಗಾವಣೆ ಆದೇಶವನ್ನು ತಪ್ಪಿಸುವ ಸಲವಾಗಿ ವೈದ್ಯಕೀಯ ಕಾರಣದ 
ಮೇಲೆ ಸಲ್ಲಿಸಿದ ರಜೆ ಅರ್ಜಿಯನ್ನು ತಿರಸ್ಕರಿಸಿದೆ. ಹಾಗೂ ಕರ್ನಾಟಕ 
ಸಿವಿಲ್‌ ಸೇವಾ ನಿಯಮಗಳ ನಿಯಮ 106 (ಎ)ರ ಪ್ರಕಾರ ಅನಧಿಕೃತ 
ಗೈರು ಹಾಜರಿ ಎಂದು ಪರಿಗಣಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1622 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 























ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 421 ಆಸೇಇ 2006, ಬೆಂಗಳೂರು, ದಿನಾಂಕ:29ನೇ ಆಗಸ್ಟ್‌, 2006 
ಶ್ರೀ ಬಿ.ಎಸ್‌. ಪುರುಷೋತ್ತಮ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, 
ದಾವಣಗೆರೆ ಇವರು ದಿನಾಂಕ:26.10.2005 ರಿಂದ 04.01.2006ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
| 26.10.2005 ರಿಂದ 04.11.2005ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76ರ ಪ್ರಕಾರ 
ಸೇರುವ ಕಾಲ. 
Il | 05.11.2005 ರಿಂದ 04.01.2006ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 83ರ ಪ್ರಕಾರ 
ವೈದ್ಯಕೀಯ ಕಾರಣದ ಮೇಲೆ ಗಳಿಕೆ ರಜೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1623 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 























ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 178 ಆಸೇವ 2006, ಬೆಂಗಳೂರು, ದಿನಾಂಕ:29ನೇ ಆಗಸ್ಟ್‌, 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 92 ಆಸೇವ 2006, ದಿನಾಂಕ:26.05.2006ರಲ್ಲಿ ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ, 
ಮಡಿಕೇರಿ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ವೈ.ಎಂ. ರಾಮಚಂದ್ರಮೂರ್ತಿ, ಇವರ ವರ್ಗಾವಣೆ 
ಆದೇಶವನ್ನು ರದ್ದುಗೊಳಿಸಿ, ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ. (ಏರ್‌ಪೋರ್ಟ್‌), ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌.1624 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 243 ಟಿಎಂಇ 2001, ಬೆಂಗಳೂರು, ದಿನಾಂಕ:30ನೇ ಆಗಸ್ಟ್‌, 2006 
ಸಾರಿಗೆ ಇಲಾಖೆಯ ಈ ಕೆಳಕಾಣಿಸಿರುವ ಅಧಿಕಾರಿಗಳನ್ನು ಕರ್ನಾಟಕ ನಾಗರೀಕ ಸೇವೆಗಳು (ಪ್ರೊಬೇಷನ್‌) ನಿಯಮಗಳು, 1977ರ ನಿಯಮ 


9 ಮತ್ತು ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19ರ ಪ್ರಕಾರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ 
ಹುದ್ದೆಯಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕದಿಂದ ಖಾಯಂಗೊಳಿಸಲಾಗಿದೆ. 

















ಕ್ರಮ ಹೆಸರು ಖಾಯಂಗೊಳಿಸಿದ ದಿನಾಂಕ 
ಸಂಖ್ಯೆ 

1 ಶ್ರೀ ರಿಚರ್ಡ್‌ ವಿನ್ಸೆಂಟ್‌ ಡಿಸೋಜ 31.01.1993 

2 ಶ್ರೀ ಆರ್‌. ಮುನಿವೀರೇಗೌಡ 05.02.1993 

3. ಶ್ರೀ ಎಲ್‌. ಹೇಮಂತ್‌ಕುಮಾರ್‌ 12.02.1993 

4 ಶ್ರೀ ಮಾರುತಿ ಸಾಂಬ್ರಾಣಿ 05.02.1993 


















































೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 
ಕ್ರಮ ಹೆಸರು ಖಾಯಂಗೊಳಿಸಿದ ದಿನಾಂಕ 
ಸಂಖ್ಯೆ 
5 ಶ್ರೀ ನರೇಂದ್ರ ಹೋಳ್ಕರ್‌ ಎಲ್‌. 07.02.1993 
6. ಶ್ರೀ ಶಿವರಾಜ್‌ ಬಿ. ಪಾಟೀಲ್‌ 09.02.1993 
7. ಶ್ರೀ ಆರ್‌. ರಾಜಶೇಖರ್‌ 31.01.1993 
8 ಶ್ರೀ ಸಿ.ಪಿ. ನಾರಾಯಣಸ್ವಾಮಿ 01.02.1993 
9 ಶ್ರೀ ಹೆಚ್‌.ಆರ್‌. ಸತ್ಯನಾರಾಯಣಪ್ರಸಾದ್‌ 03.06.1994 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವರಾಮಶೆಟ್ಟಿ 
ಪಿ.ಆರ್‌.1625 ಪೀಠಾಧಿಕಾರಿ, ಸಾರಿಗೆ ಇಲಾಖೆ. 


Sri N. Ashwathnarayana Reddy, Chief Administrative Officer, working in the District and Session 
Court, Hassan, is permitted to retire from service, with effect from the afternoon of 31.08.2006 on attaining 


HIGH COURT OF KARNATAKA 
NOTIFICATION 
No.LCA-ll. 195/ 2006, Bangalore, Dated:30th August, 2006 


the age of Superannuation, under Rule 95(1) of K.C.S. Rules. 


PR-1626 


ಖಜಾನೆ ಇಲಾಖೆಯ ಈ ಕೆಳಕಂಡ ಸಹಾಯಕ ಖಜಾನಾಧಿಕಾರಿಗಳಿಗೆ ರೂ.7400-200-800-10880-320-13120ರ ವೇತನ ಶ್ರೇಣಿ 
ಹೊಂದಿರುವ ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಅವರನ್ನು ಮುಂದಿನ ಆದೇಶದವರೆಗೆ 


By Order, 


P.M. ANANDAKRISHNA SETTY, 


Assistant Registrar. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 75 ಆಖಣಇ 2006, ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್‌, 2006 


ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಕ್ಕೆ ನೇಮಿಸಿದೆ. 


ಭಾಗ-1 





ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ 
ಸ್ಥಳ/ ಕಛೇರಿ 
ಶ್ರೀ/ ಶ್ರೀಮತಿ 


ಬಡ್ತಿ ಮೇಲೆ ನೇಮಿಸಿದ ಸ್ಥಳ 





ಮುನಿಸ್ವಾಮಿ 
ಪತ್ರಾಂಕಿತ ಉಪ 
ಮಾನ್ವಿ. 


ಖಜಾನಾಧಿಕಾರಿ, ಉಪ ಖಜಾನೆ, 


ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ರಾಯಚೂರು- 
ಶ್ರೀ ಆಂಜನೇಯಲು ಇವರ ವರ್ಗಾವಣೆಯಿಂದ ತೆರವಾದ 
ಜಾಗದಲ್ಲಿ. 





ಮಾರಣ್ಣ ಎಸ್‌. 
ಪತ್ರಾಂಕಿತ ಉಪ 
ಕೂಡ್ಲಿಗಿ. 


ಖಜಾನಾಧಿಕಾರಿ, ಉಪ ಖಜಾನೆ, 


ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಚಿಕ್ಕಮಗಳೂರು. 





ಚಿಕ್ಕದೇವಣ್ಣ ಎಸ್‌. 
ಸಹಾಯಕ ಖಜಾನಾಧಿಕಾರಿ, 
ಹಾವೇರಿ. 


ಜಿಲ್ಲಾ ಖಜಾನೆ, 


ಸಹಾಯಕ ನಿರ್ದೇಶಕರು, ಖಜಾನೆ ನಿರ್ದೇಶನಾಲಯ, 
ಬೆಂಗಳೂರು. 





ನಾಗರಾಜ್‌ ಬಿ.ಎಸ್‌. 
ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಉಪ 
ಕನಕಪುರ. 


ಖಜಾನೆ, 


ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಬೀದರ್‌. 





ಗೋವೆ ಎಸ್‌.ಎ. 
ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಉಪ 
ಗೋಕಾಕ್‌. 


ಖಜಾನೆ, 


ಪ್ರತ್ಯೇಕವಾಗಿ ಸ್ಥಳನಿಯುಕ್ತಿ ಆದೇಶ ಹೊರಡಿಸಲಾಗುವುದು. 





ಮಹಮದ್‌ ಅಸಾದುಲ್ಲಾ ಜುಬೇರ್‌ 
ಪತ್ರಾಂಕಿತ ಉಪ ಖಜಾನಾಧಿಕಾರಿ, ಉಪ 
ಮೊಳಕಾಲೂದು. 


ಖಜಾನೆ, 


ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಬಳ್ಳಾರಿ. 








ಪಡಿಯಪ್ಪ ಡಿ.ಆರ್‌. 
ಸಹಾಯಕ ಖಜಾನಾಧಿಕಾರಿ, 
ಕೋಲಾರ. 


ಜಿಲ್ಲಾ ಖಜಾನೆ, 








ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಕೋಲಾರ. 








ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ೫೫೯ 






































ಕ್ರಮ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಬಡ್ತಿ ಮೇಲೆ ನೇಮಿಸಿದ ಸ್ಥಳ 

ಸಂಖ್ಯೆ ಸ್ಥಳ/ ಕಛೇರಿ 
ಶ್ರೀ/ ಶ್ರೀಮತಿ 

8. ಶಂಕರಲಿಂಗಯ್ಯ, ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಹಾವೇರಿ. 
ಸಹಾಯಕ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, 
ತುಮಕೂರು. 

9. ಸುರೇಶ್‌ ವೀರಪ್ಪ ಹಳಿಯಾಳ, ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಗದಗ್‌. 
ಸಹಾಯಕ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, 
ಗದಗ್‌. 

10. ನಾಗಲಕ್ಷ್ಮಿ ಎಸ್‌.ವಿ. ಸಹಾಯಕ ನಿರ್ದೇಶಕರು, ಖಜಾನೆ ನಿರ್ದೇಶನಾಲಯ, 
ಸಹಾಯಕ ಖಜಾನಾಧಿಕಾರಿ, ಖಜಾನೆ | ಬೆಂಗಳೂರು. 
ನಿರ್ದೇಶನಾಲಯ, ಬೆಂಗಳೂರು. 

11. ಪುರುಷೋತ್ತಮ್‌ ಸಿಂಗ್‌ ಹೆಚ್‌. ಸಹಾಯಕ ನಿರ್ದೇಶಕರು, ಖಜಾನೆ ನಿರ್ದೇಶನಾಲಯ, 
ಸಹಾಯಕ ಖಜಾನಾಧಿಕಾರಿ, ಖಜಾನೆ | ಬೆಂಗಳೂರು. 
ನಿರ್ದೇಶನಾಲಯ, ಬೆಂಗಳೂರು. 

12. ಮಾಳವಿಕ ಆರ್‌. ಶ್ರೀ ಚಿಕ್ಕದೇವಣ್ಣ, ಸಹಾಯಕ ನಿರ್ದೇಶಕರು, ಖಜಾನೆ 
ಸಹಾಯಕ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, | ನಿರ್ದೇಶನಾಲಯ, ಬೆಂಗಳೂರು, 
ಬೆಂಗಳೂರು ನಗರ. ದಿನಾಂಕ:31.08.2006ರಂದು ಇವರ ನಿವೃತ್ತಿಯಿಂದ 

ತೆರವಾಗುವ ಜಾಗದಲ್ಲಿ. 
ಭಾಗ-2 


ಈ ಕೆಳಕಾಣಿಸಿದ ಜಿಲ್ಲಾ ಖಜಾನಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ 
ಮುಂದೆ ನಮೂದಿಸಿದ ಕಛೇರಿಗೆ ವರ್ಗಾಯಿಸಿ ನಿಯೋಜಿಸಿದೆ. 





1. ಆಂಜನೇಯಲು, ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಮಡಿಕೇರಿ ಇಲ್ಲಿನ 
ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, | ಖಾಲಿ ಹುದ್ದೆಗೆ. 
ರಾಯಚೂರು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶ್ರೀನಿವಾಸ ಮೂರ್ತಿ 
ಪಿ.ಆರ್‌.1627 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 169 ಪಿಆರ್‌ಇ 2003, ಬೆಂಗಳೂರು, ದಿನಾಂಕ:26ನೇ ಆಗಸ್ಟ್‌, 2006 
ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 94 ಪಿಅರ್‌ಇ 88-1, ದಿನಾಂಕ:28.08.1997ರಲ್ಲಿ ಸೃಜಿಸಲಾದ ಎರಡು ಮುಖ್ಯ ಅಧೀಕ್ಷಕರ 
ಹುದ್ದೆಗಳಲ್ಲಿ, ಗುಲ್ಬರ್ಗಾ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರ ಹುದ್ದೆಯನ್ನು ತಾತ್ಕಾಲಿಕವಾಗಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ. 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಮುಖ್ಯ ಅಧೀಕ್ಷಕರಾದ ಶ್ರೀ ಜಿ. ವೀರಭದ್ರಸ್ವಾಮಿ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಹೊಸದಾಗಿ ಸ್ಥಳಾಂತರಿಸಲಾದ ಮುಖ್ಯ ಅಧೀಕ್ಷಕರ ಹುದ್ದೆಗೆ ನೇಮಿಸಲಾಗಿದೆ. 
ಸದರಿ ಅಧಿಕಾರಿಯು ನೇಮಕಾತಿ ಮಾಡಿದ ಸ್ಥಳಕ್ಕೆ ಈ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಆ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟ 
ಎಲ್ಲರಿಗೂ ಸಿ.ಟಿ.ಸಿ. ಪ್ರತಿಯನ್ನು ಕಳುಹಿಸಿಕೊಡುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌.1628 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಸೆರೆಮನೆ ಮತ್ತು ಸಿನಿಮಾ) 


HIGH COURT OF KARNATAKA 
NOTIFICATION 
No.GOB(I) 2/ 2006, Bangalore, Dated:30th August, 2006 
PART-A 
The following transfer and postings of officers of Judicial Department in the cadre of Civil Judges 
(Sr.Dn.) are ordered in the interest of public service, to take effect immediately: 






































೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌, ೧೪, ೨೦೦೬ ಭಾಗ - ೨ 

Sl. Name of the Officer Present Charge Charge to which posted 

No. Sriyuths/ Smts: 

1. B.M. Raju Vill Addl. Judge, | Services are placed at the disposal of 
Court of Small | the Government for being appointed as 
Causes, Bangalore | Deputy Registrar, Karnataka Lokayukta 
Citiy. Bangalore. (Vice Sri M. Ramachandra- 

transferred) 

2. C.R. Rajasomashekara | Civil Judge (Sr.Dn.) | Leave Reserve, High Cou of 
೦೦೦, Deputy | Karnataka, Bangalore, (Vacant Post) 
Registrar, Karnataka 
Lokayukta, 
Bangalore. (On 
repatriation) 

3. M. Ramachandra Civil Judge (Sr.Dn.) | Leave Reserve, High Court of 
OOD, Deputy | Karnataka, Bangalore, (Vacant Post) 
Registrar, Karmataka 
Lokayukta, 
Bangalore. (on 
repatriation). 

4. Hosamani Siddappa ಗ. | | Addl. Chief | Services are placed at the disposal of 
Metropolitan the Government for being appointed as 
Magistrate, Deputy Registrar, Karnataka Lokayukta 
Bangalore City. Bangalore. (Vacant Post) 

5, C. Rajashekara XVI Addl. Judge, | Services are placed at the disposal of 
Court of Small | the Government for being appointed as 
Causes, Bangalore | Deputy Registrar, Karnataka Lokayukta, 
City. Bangalore. (Vice Sri C.R. 

Rajasomashekara- transferred) 
PART-B 


The following Civil Judges (Junior Division) are promoted to officiate as Civil Judges (Senior 
Division) and posted to the charges shown in Column No.4 below, in the interest of public service, to take 


effect immediately: 





























Sl. Name of the Officer Present Charge Charge to which posted 
No. Sriyuths/ Smts: 
1. Mohammed Civil Judge (Jr.Dn.) | | Addl. Chief Metropolitan Magistrate, 
Mujahidulla Deputy Registrar, | Bangalore City, (Vice Sri Hosamani 
City Civil Court, | Siddappa H.- transferred) 
Bangalore City. 
2. Uma Shashidhar | JMFC-ll Court, | SVI Addl. Judge, Court of Small Causes, 
Mathad Shimoga. Bangalore City. (Vice Sri C. 
Rajasekhara- transferred) 
3. B.V. Renuka Civil Judge (Jr.Dn.) | VIll Addl. Judge, Court of Small Causes, 
And JMFC-ll, | Bangalore City. (Vice Sri B.M. Raju- 
Hassan. transferred) 
BY ORDER OF THE HIGH COURT, 
PR-1629 A.S. PACHHAPURE 


REGISTRAR GENERAL. 








HIGH COURT OF KARNATAKA 
NOTIFICATION 
No.GOB(I) 13 (20)/ 2006, Bangalore, Dated:30th August, 2006 

In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No.2/ 1974), the High Court of Karnataka hereby appoints the Civil Judge 
(Jr.Dn.) and JMFC, Koppal, as Addl. Chief Judicial Magistrate, Koppal, from after office hours on 
12.08.2006 till the commencement of office hours on 17.08.2006. 
BY ORDER OF THE HIGH COURT, 

N. SAVANDAIAH 
ASSISTANT REGISTRAR. 


PR-1630 


